ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 


ದಿನಾ೦ಕ: 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: 


ಕರ್ನಾಟಿಕ ವಿಧಾನಪರಿಷತ್ತು 
ಚುಕೆ, ರಹಿತ ಪ್ರಶ್ನೆ 


19-03-2021 ಪ್ರಶ್ನೆ ಸ೦ಖ್ಯೆ: 1502 (1700) 


ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 


ಉತ್ತರಿಸುವ ಸಚಿವರು: 


ವಿಷಯ: 


ನೈರ್ಮಲ್ಯ ಯೋಜನೆಗಾಗಿ ಮಾಡಿರುವ ವೆಚ್ಚದ ಕುರಿತು 


(ಅ) 2020-21ರ ಸಾಲಿನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ಪಿಯ ನೈರ್ಮಲ್ಯ 
ಯೋಜನೆಗಳಿಗಾಗಿ ಕೇಂದ್ರ ಸರ್ಕಾರ ಎಷ್ಟು ಮೊತ್ತವನ್ನು ಬಿಡುಗಡೆಗೊಳಿಸಿದೆ; ಈ 
ಮೊತ್ತವನ್ನು ಗ್ರಾಮ ಪಂಜಾಯತ್‌ಗಳಿಗೆ ಬಿಡುಗಡೆಗೊಳಿಸಿದ್ದು ಯಾವಾಗ ; 


(ಆ) 2020-21ರ ಸಾಲಿನಲ್ಲಿ ಕುಡಿಯುವ ವೀರು ಸರಬರಾಜಿಗಾಗಿ ಗ್ರಾಮ 
ಪಂಚಾಯತ್‌ಗಳು ಎಷ್ಟು ಮೊತ್ತವನ್ನು ವೆಚ್ಚಮಾಡಿವೆ; (ಜಿಲ್ಲಾವಾರು ಮಾಯಿತಿ 
ನೀಡುವುದು) 


(ಇ) 2020-21ರ ಸಾಲಿನಲ್ಲಿ ಎಷ್ಟು ಗ್ರಾಮ ಪಂಚಾಯತ್‌ಗಳು ಬಯಲು ಮುಕ್ತ 
ಶೌಚಾಲಯ ಎಂದು ಘೋಷಿಸಿಕೊಂಡಿವೆ: ಈ ರೀತಿಯಾಗಿ ಬಯಲು ಮುಕ್ತ 
ಶೌಚಾಲಯ ಎಂದು ಘೋಷಿಸಿದ ಗ್ರಾಮ ಪಂಜಚಾಯತ್‌ಗಳಿಗೆ ಪ್ರೋತ್ಸಾಹ ಧನ 
ಸಹಾಯ ಮಾಡಲಾಗಿದೆಯೇ ; ಇಲ್ಲವಾದಲ್ಲಿ ಎಂದು ಪ್ರೋತ್ಸಾಹ ಧನ 
ನೀಡಲಾಗುವುದು ? 


ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


